ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 09ನೇ ಮಾರ್ಜ್‌, 2020 


2018-19 ನೇ ಸಾಲಿನಲ್ಲಿ 466 ವೈದ್ಯಕೀಯ ಸೀಟುಗಳು ಉಳಿದಿರುವ ಕುರಿತು 
ಶ್ರೀ ಎನ್‌. ರವಿಕುಮಾರ್‌ (ವಿಧಾನಸಭೆಯಿಂದ ಚುನಾಯಿತರಾದವರು) 
470 (417) ಮಾನ್ಯ ವೈದ್ಯಕೀಯ ಶಿಕಣ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) 2018-19 ನೇ ಸಾಲಿನಲ್ಲಿ ಪ್ರವೇಶ ಪ್ರಕ್ರಿಯೆ ಮುಗಿದ ನ೦ತರ ಉಳಿದ 466 ವೈದ್ಯಕೀಯ ಸೀಟುಗಳನ್ನು 
ಯಾವ ಯಾವ ಶಿಕಣ ಸಂಸ್ಥೆಗಳ ಆಡಳಿತ ಮಂಡಳಿಗೆ ಹಿಂತಿರುಗಿಸಲಾಗಿದೆ ; (ಕಾಲೇಜುವಾರು, 
ಜಿಲ್ಲಾವಾರು ಮಾಹಿತಿ ನೀಡುವುದು) 


(ಆ) ಉಳಿದ 466 ವೈದ್ಯಕೀಯ ಸೀಟುಗಳನ್ನು ಯಾವ ವಿದ್ಯಾರ್ಥಿಗಳಿಂದ ಭರ್ತಿ ಮಾಡಿಕೊಳ್ಳಲಾಗಿದೆ ; ಈ 
ವಿದ್ಯಾರ್ಥಿಗಳಲ್ಲಿ ರಾಜ್ಯದ ವಿದ್ಯಾರ್ಥಿಗಳೆಷ್ಟು ; ಅನ್ಯ ರಾಜ್ಯದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ; ಅವರು 
ಗಳಿಸಿದ ನೀಟ್‌ ರ್ಯಾಂಕ್‌ ಮತ್ತು ಅಂಕಗಳೊಂದಿಗೆ ಯಾವ ವೈದ್ಯಕೀಯ ಶಿಕ್ಷಣ ಸಂಸ್ಥೆಯಲ್ಲಿ ಸೀಟು 
ಪಡೆದಿರುತ್ತಾರೆಂಬ ಬಗ್ಗೆ ಮಾಹಿತಿ ನೀಡುವುದು; 


(ಇ) 2018-19 ನೇ ಸಾಲಿನಲ್ಲಿ ವೈದ್ಯಕೀಯ ಪ್ರವೇಶಕ್ಕಾಗಿ ಸಂದರ್ಶನಕ್ಕೆ ಹಾಜರಾಗಿರುವ ಯಾವ 
ರ್ಯಾಂಕಿನ ವಿದ್ಯಾರ್ಥಿಯವರೆಗೆ ಪ್ರವೇಶ ದೊರಕಿದೆ; $c/ST, ೦8, 6NL ಅಭ್ಯರ್ಥಿಗಳಲ್ಲಿ ಯಾವ 
ರ್ಯಾಂಕಿನ ಅಭ್ಯರ್ಥಿಯವರೆಗೆ ಪ್ರವೇಶಾವಕಾಶ ದೊರಕಿದೆ? 


